ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶೆ 


1190 
ಶ್ರೀ ಎನ್‌.ರವಿಕುಮಾರ್‌ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


16.03.2021 


ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ 
ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ 
ಇಲಾಖಾ ಸಚಿವರು 

ಕ್ರ.ಸಂ ಪ್ರಶ್ನೆ ಉತ್ತರ 


ಬಸ್ಸು ನಿಲ್ದಾಣಗಳಲ್ಲಿ ಕುಡಿಯುವ ನೀರು, 


ಇತರ ಪಾನೀಯ ಹಾಗೂ ಆಹಾರ ಪಸ್ತುಗಳನ್ನು 


ಬಸ್ಸು ನಿಲ್ದಾಣಗಳಲ್ಲಿ "ಕುಡಿಯುವ ನೀರು, ಇತರೆ 


ಪಾನೀಯ ಹಾಗೂ ಆಹಾರ ವಸ್ತುಗಳನ್ನು ಎಂ,ಆರ್‌.ಪಿ 


ಎಂ.ಆರ್‌.ಪಿ ದರಕ್ಕಿಂತ ಹೆಚ್ಚಿನ ದರಕ್ಕೆ| ದರಕ್ಕಿಂತ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುತ್ತಿರುವುದು 
ಮಾರಾಟ ಮಾಡುತ್ತಿರುವುದು ಸರ್ಕಾರದ | ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 
ಗಮನಕ್ಕೆ ಬಂದಿದೆಯೇ; 

(ಆ) | ಬೆಂಗಳೂರಿನ : ಮೆಜೆಸ್ಟಿಕ್‌ ಬಸ್ಸು | ಬೆಂಗಳೂರಿನ ಮೆಜೆಸ್ಟಿಕ್‌ ಬಸ್ಸು ನಿಲ್ದಾಣದಲ್ಲಿರುವ 
ನಿಲ್ದಾಣದಲ್ಲಿರುವ ಎಲ್ಲಾ ಚಿಲ್ಲರೆ] ಎಲ್ಲಾ ಚಿಲ್ಲರೆ ಮಾರಾಟಗಾರರು ಆಹಾರ 
ಮಾರಾಟಗಾರರು ಆಹಾರ ಪದಾರ್ಥಗಳನ್ನು | ಪದಾರ್ಥಗಳನ್ನು ಅದರ ಮೂಲ ದರಕ್ಕಿಂತ ಹೆಚ್ಚಿನ ಬೆಲೆಗೆ 
ಅದರ ಮೂಲ ದರಕ್ಕಿಂತ ಹೆಚ್ಚಿನ ಬೆಲೆಗೆ] ಮಾರಾಟ ಮಾಡುತ್ತಿರುವವರ ವಿರುದ್ದ ಕಾನೂನು 
ಮಾರಾಟ ಮಾಡುತ್ತಿದ್ದು ಈ ವರ್ತಕರ ಮೇಲೆ | ಮಾಪನಶಾಸ್ತ್ರ ಇಲಾಖಾ ಕ್ಷೇತ್ರಾಧಿಕಾರಿಗಳು ಆಗಿಂದಾಗ್ಗೆ 
ಯಾವ ಕ್ರಮ ಕೈಗೊಳ್ಳಲಾಗಿದೆ; ತಪಾಸಣಾ ಕಾರ್ಯಗಳನ್ನು ನಡೆಸಿ ಈ ರೀತಿಯ 

ಪ್ರಕರಣಗಳು ಕಂಡು ಬಂದಲ್ಲಿ ದಿ ಲೀಗಲ್‌ ಮೆಟ್ರಾಲಜಿ 
(ಪೊಟ್ಟಣ ಸಾಮಗ್ರಿ) ನಿಯಮಗಳು 2011ರ 
ನಿಯಮಗಳಡಿಯಲ್ಲಿ ಮೊಕದ್ದಮೆಗಳನ್ನು 
ದಾಖಲಿಸಲಾಗುತ್ತಿದೆ ಮತ್ತು ಈ ಪ್ರಕರಣಗಳನ್ನು 
ನಿಯಮಾನುಸಾರ ಇತ್ಯರ್ಥಪಡಿಸಿ ಆಭಿಸಂಧಾನ 
ದಂಡವನ್ನು ಸಂಗ್ರಹಿಸಲಾಗುತ್ತಿದೆ. 

(ಇ) | ಕಳೆದ ಮೂರು ವರ್ಷಗಳಲ್ಲಿ ಎಂ.ಆರ್‌.ಪಿ | ಕಳೆದ ಮೂರು ವರ್ಷಗಳಲ್ಲಿ ಎಂ.ಆರ್‌.ಪಿ ದರಕ್ಕಿಂತ 
ದರಕ್ಕಿಂತ ಹೆಚ್ಚಿನ ದರಕ್ಕೆ ಮಾರಾಟ | ಹೆಚ್ಚಿನ ದರಕ್ಕೆ ಮಾರಾಟ ಮಾಡುತ್ತಿರುವ ವರ್ತಕರ ಮೇಲೆ 


ಮಾಡುತ್ತಿರುವ ಎಷ್ಟು ಪರ್ತಕರ ಮೇಲಿ 
ಪ್ರಕರಣ ದಾಖಲು ಮಾಡಲಾಗಿದೆ ಹಾಗೂ 
ಎಷ್ಟು ಅಂಗಡಿಗಳ ಅನುಮತಿಯನ್ನು ರದ್ದು 


ಪಡಿಸಲಾಗಿದೆ? 


ದಾಖಲಾಗಿರುವ ದಾಖಲಾಗಿರುವ ಪ್ರಕರಣಗಳು ಈ 


ಕೆಳಗಿನಂತಿದೆ. 
ಕ್ರಸಂ |ವರ್ಷ ಪ್ರಕರಣಗಳ ಸಂಖ್ಯೆ 
Pp 2017-18 371 
p 2018-19 261 
3. 2019-20 295 


ತಪ್ಪಿತಸ್ಥರ ವಿರುದ್ಧ ದಿ ಲೀಗಲ್‌ ಮೆಟ್ರಾಲಜಿ (ಪೊಟ್ಟಣ 
ಸಾಮಗ್ರಿ) ನಿಯಮಗಳು 2011ರ ನಿಯಮಗಳಡಿಯಲ್ಲಿ 
ಮೊಕದ್ದಮೆಗಳನ್ನು ದಾಖಲಿಸಲಾಗುತ್ತಿದೆ ಮತ್ತು. ಈ 
ಪ್ರಕರಣಗಳನ್ನು ನಿಯಮಾನುಸಾರ ಇತ್ಯರ್ಥಪಡಿಸಿ 


ಆಭಿಸಂಧಾನ ದಂಡವನ್ನು ಸಂಗ್ರಹಿಸಲಾಗುತ್ತಿದೆ ಹಾಗೂ 


[eR 


ಆಭಿಸಂಧಾನ ದಂಡವನ್ನು - ಭರಿಸಲು ನಿರಾಕರಿಸುವವ 


ನ್ಯಾಯಾಲಯದ ಆದೇಶದಂತೆ ಕ್ರಮ 


ಕೈಗೊಳ್ಳಲಾಗುತ್ತಿದೆ. 


ಸಂಖ್ಯೆ: ಆನಾಸ 22 ಕಾಮಾಸೇ 2021 (ಇ-ಆಫೀಸ್‌) 


ಆಹಾರ; ನಾಗರಿಕ'ಸರಬರಾಜು ಮತ್ತು 


ಗ್ರಾಹಕರ ಜ್ಯಪಹಾರಗಳ ಹಾಗೂ 


ಕಾನೂನು ಮಾಪನಶಾಸ್ತ್ರ ಇಲಾಖಾ ಸಚಿವರು 


